ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬೆಂಗಳೂರು ಮೆಟ್ರೋ ರೈಲು ಪ್ರಯಾಣ ದರದ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 

1214 (1518) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 
(ಅ) ಬೆಂಗಳೂರು ಮೆಟ್ರೊ ರೈಲು ಸಂಚಾರವನ್ನು ಯಾವಾಗ ಜಾರಿಗೆ ತರಲಾಯಿತು; 
(ಆ) ಪ್ರಾರಂಭದಲ್ಲಿ ಮೆಟ್ರೋ ರೈಲು ಪ್ರಯಾಣಕ್ಕೆ ನಿಗಧಿಪಡಿಸಲಾಗಿದ್ದ ಮೊತ್ತವೆಷ್ಟು ; 


(ಇ) ಈವರೆಗೆ ಮೆಟ್ರೋ ರೈಲು ಪ್ರಯಾಣದ ದರವನ್ನು ಎಷ್ಟು ಬಾರಿ ಪರಿಷ್ಕರಿಸಲಾಗಿದೆ ; ಪ್ರಸ್ತುತ 
ನಿಗಧಿಪಡಿಸಿರುವ ದರವೆಷ್ಟು ; (ಕಾಲಕಾಲಕ್ಕೆ ಏರಿಸಲಾದ ದರದ ವಿವರ ನೀಡುವುದು) 


(ಈ) ಮೆಟ್ರೋ ರೈಲು ಪಾಸುದಾರರಿಗೆ ಪ್ರಾರಂಭದಲ್ಲಿ ನೀಡಲಾಗುತ್ತಿದ್ದ ರಿಯಾಯಿತಿ ಶೇಕಡವಾರು 
ದರವೆಷ್ಟು ; ಪ್ರಸ್ತುತ ವಿಧಿಸಲಾಗುತ್ತಿರುವ ದರವೆಷ್ಟು ; 


(ಉ) ನವದೆಹಲಿ, ಕೊಲ್ಕತ್ತ, ಜೈಪುರಗಳಿಗೆ ಹೋಲಿಸಿದಲ್ಲಿ ಬೆಂಗಳೂರು ಮೆಟ್ರೊ ವಿಧಿಸುತ್ತಿರುವ ದರವು 
ಅಧಿಕವಲ್ಲವೆ; 


(ಊ) ಮಟ್ರೋ ರೈಲು ಪ್ರಾರಂಭವಾದ ನಂತರ ಗಳಿಸಿರುವ ಆದಾಯವೆಷ್ಟು; ನಿಗಮವು ಆದಾಯದಲ್ಲಿ 
ನಡೆಯುತ್ತಿದೆಯೇ ; (ವರ್ಷವಾರು ವಿವರ ನೀಡುವುದು) 


(ಯ) ನಿಗಮವು ಆದಾಯದಲ್ಲಿದ್ಮರೆ, ಪ್ರಯಾಣಿಕರ ಹಿತದೃಷ್ಠಿಯಿಂದ ಮೆಟ್ರೊ ರೈಲು ದರವನ್ನು 
ಇಳಿಸಲಾಗುವುದೇ ; 


(ಎ) ಕೆ.ಎಸ್‌.ಆರ್‌.ಟೆ.ಸಿ, ಬಿ.ಎಂ.ಟಿ.ಸಿ ಮತ್ತು ರೈಲ್ಸೇ ಇಲಾಖೆಯ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ 
ನೀಡುತ್ತಿದ್ದ ಅದೇ ರೀತಿ ರಿಯಾಯಿತಿ ನೀಡಲು ಮೆಟ್ರೊ ರೈಲು ನಿಗಮಕ್ಕೆ ಇರುವ ತೊಂದರೆಯಾದರೂ 
ಏನು? 


